ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


480 

ಶ್ರೀ ಪ್ರಕಾಶ್‌.ಕೆ. ರಾಥೋಡ್‌ 

(ನಾಮ ನಿರ್ದೇಶನ ಹೊಂದಿದವರು) 
24.09.2020 

ಮಾನ್ಯ ಮುಖ್ಯಮಂತ್ರಿರವರು 


ತ್ತರ 


ಬೆಂಗಳೂರು ನಗರದಲ್ಲಿ ವಾಹನ ದಟ್ಟಣೆ 
ಕಡಿಮೆಗೊಳಿಸಲು ಪ್ರಾರಂಭಿಸಿರುವ 
ಪೆರಿಫೆರಲ್‌ ರಿಂಗ್‌ ರಸ್ತೆ ಹಾಗೂ 
ಎಲಿವೇಟೆಡ್‌ ಕಾಮಗಾರಿಗಳು ಯಾವ 


ಹಂತದಲ್ಲಿದೆ: (ವಿಷರ ನೀಡುವುದು) 
್ಸಿ ನೀಡುವುದು) 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಪೆರಿಫೆರಲ್‌ ರಿಂಗ್‌ 
ರಸ್ತೆ ನಿರ್ಮಾಣಕ್ಕೆ ಭೂಸ್ಸಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ 
ಜಾರಿಯಲ್ಲಿರುತ್ತದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ 
ಯಾವುದೇ ಎಲಿಷೇಟೆಡ್‌ ಯೋಜನೆಯನ್ನು 


ಕೆಗೆತಿಕೊಂಡಿರುವುದಿಲ 
ಲ" ಅದು 


ಆ) 


ಪೆರಿಫೆರಲ್‌ ರಿಂಗ್‌ ರಸ್ತೆ ಹಾಗೂ 
ಎಲಿವೇಟೆಡ್‌ ರಸ್ತೆಯ ಯೋಜನೆಯ 
ಅಂದಾಜು ವೆಚ್ಚ ಎಷ್ಟು? 


ಪೆರಿಫೆರಲ್‌ ರಿಂಗ್‌ ರಸ್ತೆ ಯೋಜನೆಯ ನಿರ್ಮಾಣದ 
ಅಂದಾಜು ಮೊತ್ತ ರೂ.5,616.42 ಕೋಟಿಗಳಾಗಿವೆ. 
ಯೋಜನೆಗಾಗಿ ಅಧಿಸೂಚಿತ 
ಭೂಸ್ಪಾಧೀನಪಡಿಸಿಕೊಳ್ಳಲು ಭೂ 
ನಿಗಧಿಪಡಿಸಬೇಕಾಗಿರುತ್ತದೆ. 


ಸದರಿ 
ಜಮೀನುಗಳನ್ನು 
ಪರಿಹಾರ ದರವನ್ನು 


ಇ) 


ಯಾವ ಯಾವ ಪ್ರದೇಶಗಳಲ್ಲಿ ಎಷ್ಟು; 
ಕಿ.ಮೀ ರಸ್ತೆ ನಿರ್ಮಾಣ 
ಮಾಡಲಾಗುವುದು; ಯೋಜನೆ 
ಯಾವಾಗ ಪೂರ್ಣಗೊಳ್ಳುವುದು? 
(ವಿವರ ನೀಡುವುದು) 


ಪೆಕಫೆರಲ್‌ ರಿಂಗ್‌ ರಸ್ತೆ 
ರಸ್ತೆಯಿಂದ ಬಳ್ಳಾರಿ ರಸ್ತೆ, 
ಹೊಸೂರು ರಸ್ತೆ ಸೇರುತ್ತದೆ. ಸದರಿ ರಸ್ತೆಯ ಒಟ್ಟು ಉದ್ದ 
65.5 ಕಿ.ಮೀ ಗಳು. ರಾಷ್ಟ್ರೀಯ ಹಸಿರು 
ನ್ಯಾಯಮಂಡಳಿಯಿಂದ ಪರಿಸರ ತೀರುವಳಿ ಪಡೆದ ನಂತರ 
ಯೋಜನೆಯ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು. 


ಭಾಗ-1 ನ್ನು ತುಮಕೂರು 
ಮದ್ರಾಸ್‌ ರಸ್ತೆ ಮೂಲಕ 


ಈ) 


ಫಾ 
ಕಬ್‌ 


ಹೆಬ್ಬಾಳೆದಿಂದೆ ಚೆಂಗಳೊರು'ಗಾಲ್‌ 


ಭ ಐ 
ರಸ್ತೆ ಮೇಲ್ಪೇತುವೆ ನಿರ್ಮಾಣ ಮಾಡುವ 


ಬಗ್ಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಣ್ಣ 
ಇದೆಯೇ? (ವಿವರ ನೀಡುವುದು) 
ಸಂಖ್ಯೆ: ನಅಇ 58 ಬೆಂಭೂಸ್ಸಾ 2020 
ಚಪ: ೧ ಡಂಸ್ಕ 


(ಬಿ.ಎಸ್‌. ಯಡಿಯೂರಪ್ಪ -3” 
ಮುಖ್ಯಮಂತ್ರಿ 


